ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ನಿ ಇ 
ಪ್ರಶ್ನೆ ಸಂಖ್ಯೆ 


ಖ 


325 
: ಶ್ರೀ ಎಂ.ಎ. ಗೋಪಾಲಸ್ಸಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
: 06-03-2020 


ಉತ್ತರಿಸುವವರು ; ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
ಕಸಂ. ಪಕ್ಷಗಳ ಉತ್ತರಗಳು 

ಅ [ಹಾಸನ ಜಿಲ್ಲೆಯಲ್ಲಿರುವ ಗ್ರಾಮ | ಹಾಸನ `ಜಿಲ್ಲೆಯಲ್ಲಿರುವ'`ಗ್ರಾಮ' ಪೆಂಚಾಯಿತಿಗಳಿಗ` ಕಳೆದ 
ಪಂಚಾಯಿತಿಗಳಿಗೆ ಕಳೆದ 3 ವರ್ಷಗಳಲ್ಲಿ | ವರ್ಷಗಳಲ್ಲಿ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನದ ವಿವರ 
ಸರ್ಕಾರದಿಂದ ಬಿಡುಗಡೆಯಾದ | ಮತ್ತು ಅನುದಾನವನ್ನು ಖರ್ಚು ಮಾಡಿರುವ ಗ್ರಾಮ 
ಅನುದಾನವೆಷ್ಟು; ಈ ಅನುದಾನವನ್ನು ಯಾವ | ಪಂಚಾಯಿತಿವಾರು ವಿವರವನ್ನು ಅನುಬಂಧ-1 ರಲ್ಲಿ ಮಾನ್ಯ 
ಯಾವ ಉದ್ದೇಶಗಳಿಗಾಗಿ ಖರ್ಚು | ಸದಸ್ಯರಿಗೆ ಪ್ರತ್ಯೇಕವಾಗಿ ಸಿ.ಡಿ. ಮೂಲಕ ನೀಡಿದೆ. 
ಮಾಡಲಾಗಿದೆ; (ಗ್ರಾಮ ಪಂಚಾಯಿತಿವಾರು 
ವಿವರ ನೀಡುವುದು) 

ಆ |ಸರ್ಕಾರದ ಯಾವ ಯಾವ | ಗ್ರಾಮ ಪಂಚಾಯತಿಗಳಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ 
ಕಾರ್ಯಕ್ರಮ/ಯೋಜನೆಗಳಿಗಾಗಿ ಗ್ರಾಮ | ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಸ್ವಚ್ಛ ಭಾರತ್‌ 
ಪಂಚಾಯಿತಿಗಳ ಮೂಲಕ ಜಾರಿಗೆ ಬರುತ್ತಿವೆ; | ಮಿಷನ್‌, ವಿವಿಧ ವಸತಿ ಯೋಜನೆಗಳಾದ ಬಸವ ವಸತಿ, 
ಈ ಕಾರ್ಯಕ್ರಮ/ಯೋಜನೆಗಳಿಗಾಗಿ ಕಳೆದ 3 | ಅಂಬೇಡ್ಕರ್‌ ವಸತಿ, ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ ಮತ್ತು 
ವರ್ಷಗಳಲ್ಲಿ ಸರ್ಕಾರವು ಬಿಡುಗಡೆ ಮಾಡಿರುವ | 14ನೇ ಹಣಕಾಸು ಆಯೋಗದ ಅನುದಾನದ ಕಾರ್ಯಕ್ರಮ / 
ಅನುದಾನವೆಷ್ಟು; ಇದರಲ್ಲಿ ಖರ್ಚಾದ | ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 
ಅನುದಾನವೆಷ್ಟು; (ಫಲಾನುಭವಿ 
ವಿವರಗಳೊಂದಿಗೆ ಗ್ರಾಮ ಪಂಚಾಯಿತಿವಾರು | ಮೇಲ್ಕಂಡ ಕಾರ್ಯಕ್ರಮ / ಯೋಜನೆಗಳಡಿ ಹಾಸನ ಜಿಲ್ಲೆಯ 
ವಿವರ ನೀಡುವುದು) ಗ್ರಾಮ ಪಂಚಾಯತಿಗಳಿಗೆ ಕಳೆದ 3 ವರ್ಷಗಳಲ್ಲಿ ಸರ್ಕಾರವು 

ಬಿಡುಗಡೆ ಮಾಡಿರುವ ಅನುದಾನ, ಇದರಲ್ಲಿ ಖರ್ಚಾದ 
ಅನುದಾನ ಮತ್ತು ಫಲಾನುಭವಿ ವಿವರಗಳೊಂದಿಗೆ ಗ್ರಾಮ 
ಪಂಚಾಯಿತಿವಾರು ವಿವರವನ್ನು ಅನುಬಂಧ-1। ರಲ್ಲಿ ಮಾನ್ಯ 
ಸದಸ್ಯರಿಗೆ ಪ್ರತ್ಯೇಕವಾಗಿ ಸಿ.ಡಿ. ಮೂಲಕ ನೀಡಿದೆ. 

ಇ ಕಳೆದ 3 ವರ್ಷಗಳ್ಲ್‌ "ಈ ಗ್ರಾಮದ 3 ವರ್ಷಗಳಕ್ಲ್‌ ಹಾಸನ ಜಳ್ಷಿಯ ಗಾಮ ಪಂಚಾಯತಿಗಳು 
ಪಂಚಾಯಿತಿಗಳು ಕರಗಳ ರೂಪದಲ್ಲಿ | ತೆರಿಗೆ ರೂಪದಲ್ಲಿ ಸಾರ್ವಜನಿಕರಿಂದ ಸ್ಟೀಕರಿಸಿರುವ ಆದಾಯದ 
ಸಾರ್ವಜನಿಕರಿಂದ ಸ್ಪೀಕರಿಸಿರುವ | ವಿವರವನ್ನು ಗ್ರಾಮ ಪಂಚಾಯತಿವಾರು ಅನುಬಂಧ-2 ರಲ್ಲಿ 
ಆದಾಯವೆಷ್ಟು ಈ ಆದಾಯವನ್ನು ಯಾವ | ಮಾನ್ಯ ಸದಸ್ಯರಿಗೆ ಪ್ರತ್ಯೇಕವಾಗಿ ಸಿ.ಡಿ. ಮೂಲಕ ನೀಡಿದೆ. 
ಯಾವ ಉದ್ದೇಶಗಳಿಗಾಗಿ ಖರ್ಚು 
ಮಾಡಲಾಗಿದೆ; ಗ್ರಾಮ ಪಂಚಾಯಿತಿವಾರು | ತೆರಿಗೆ ರೂಪದಲ್ಲಿ ಗ್ರಾಮ ಪಂಚಾಯತಿಗಳು ಸ್ವೀಕರಿಸಿದ ಹಣವನ್ನು 
ವಿವರ ನೀಡುವುದು. ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ವೇತನ ಪಾವತಿ, ಆಡಳಿತಾತ್ಮಕ 

ವೆಚ್ಚ ಕುಡಿಯುವ ನೀರು, ವಿದ್ಯುತ್‌ ಬಿಲ್‌ ಮೊತ್ತ, ರಸ್ತೆ ಚರಂಡಿ 
ನಿರ್ವಹಣೆ ಮತ್ತು ಇತರೆ ಉದ್ದೇಶಗಳಿಗಾಗಿ ವೆಚ್ಚ ಮಾಡಲಾಗಿದೆ. 

ಕ ಹಾಸನ ಜಿಲ್ಲೆಯ ಯಾವ ಗ್ರಾಮ | ಹಾಸನ `ಜಿಲ್ಲೆಯಲ್ಲಿ ಒಟ್ಟು 267 ಗ್ರಾಮ ಪಂಚಾಯತಿಗಳಿದ್ದು, 
ಪಂಚಾಯಿತಿಗಳು ಸ್ಪಂತ ಕಟ್ಟಡಗಳನ್ನು | 260 ಗ್ರಾಮ ಪಂಚಾಯತಿಗಳು ಸ್ವಂತ ಕಟ್ಟಡ ಹೊಂದಿರುತ್ತವೆ. 


ಹೊಂದಿವೆ; ಯಾವ ಗ್ರಾಮ ಪಂಚಾಯಿತಿಗಳು 
ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ 
ಮತ್ತು ಇದಕ್ಕೆ ಪಾವತಿಸುತ್ತಿರುವ ಬಾಡಿಗೆ 
ಮೊತ್ತವೆಷ್ಟು; ಗ್ರಾಮ ಪಂಚಾಯಿತಿವಾರು ವಿವರ 
ನೀಡುವುದು? 


ಅರಕಲಗೂಡು ತಾಲ್ಲೂಕಿನ 6 ಗ್ರಾಮ ಪಂಚಾಯತಿಗಳು 
ಪರ್ಯಾಯ ಸರ್ಕಾರಿ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. 


ಹಾಸನ ತಾಲ್ಲೂಕಿನ ಗಾಡೇನಹಳ್ಳಿ ಗ್ರಾಮ ಪಂಚಾಯತಿಯು 
ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಮಾಸಿಕವಾಗಿ 
ರೂ.5000/- ಬಾಡಿಗೆಯನ್ನು ಪಾವತಿಸುತ್ತಿದೆ. 


457 


(ಕೆ.ಎಸ್‌. ಈಶ್ವರಪ್ಪ) 
ಗ್ರಾಮೀಣಾಭಿವೃದ್ದಿ ಮತ್ತು ಪಂ.ರಾಜ್‌ ಸಚಿವರು. 


